ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ನರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್‌ 
140ನೇ ಅಧಿವೇಶನ 20290 


$24 


ಶ್ರೀ ಕೆ. ಅಬ್ದುಲ್‌ ಜಬ್ಬಾರ್‌( ನಾಮನಿರ್ದೇಶನ) 


: 04.03.2020 
: ಉಪ ಮುಖ್ಯಮಂತ್ರಿ ಲೋಕೋಪಯೋಗಿ ಮತ್ತು 


ಸಮಾಜ ಕಲ್ಯಾಣ ಇಲಾಖೆ. 


ಪಗಳು 


ಉತ್ತರಗಘ 


ರಾಷ್ಟ್ರೀಯ ಹೆದ್ದಾರಿ ಸುಂಕ ಪಾವತಿ 


ಕೇಂದ್ರ (Toll Plaza) ಗಳಲ್ಲಿ ಮತ್ತು 
ಇತರೆಡೆಗಳಲ್ಲಿ ಜನಪ್ರತಿನಿಧಿಗಳ ಮತ್ತು 
ಗಣ್ಯವಕ್ತಿಗಳ ಸುಗಮ ಸಂಚಾರಕ್ಷೆ 
ರಾಜ್ಯ ಸರ್ಕಾರದಿಂದ ಗಣಣ್ಯವ್ಯಕ್ತಿಗಳಿಗೆ 
ಕಾರ್‌ಪಾಸ್‌ ನೀಡಲಾಗಿದ್ದರೂ ಸಹ 
ಪ್ರತ್ಯೇಕವಾಗಿ ಫಾಸ್ಟ್‌ಟ್ಯಾಗ್‌ 
ಅಳವಡಿಸಿಕೊಳ್ಳುವ ಅವಶ್ಯಕತೆ 
ಇದೆಯೇ; 


+ | Operation Procedure (SOP) ರಂತೆ ವಿನಾಯಿತಿ 


ಕೇಂದ್ರ `'ಭೂ'ಸಾರಿಗ್‌ ಮತ್ತು ಹೆದ್ದಾರಿಗಳ ಮಂತ್ರಾಲಯ, 
ಭಾರತ ಸರ್ಕಾರದ AStag ಬಗ್ಗೆ ದಿನಾಂಕ 08-11- 
2019ರ ಅಧಿಸೂಚನೆಯ ಮಾರ್ಗಸೂಚಿ ಹಾಗೂ $t೩ಗರೆಡrd 


ಒಳಪಡುವ ಎಲ್ಲಾ ಗಣ್ಯ ವ್ಯಕ್ತಿಗಳು ಹಾಗೂ ಜನಪ್ರತಿನಿಧಿಗಳ 
ವಾಹನಗಳು FAStag ಹೊಂದಿರುವುದು 
ಕಡ್ಡಾಯವಾಗಿದೆ. 


ಸಹ 


ಆ) 


ಜನಪ್ರತಿನಿಧಿಗಳು /ಗ್ಯವಕ್ತಿಗಳು ಗರಿಷ್ಟ 
ಎಷ್ಟು ವಾಹನಗಳಿಗೆ 
ಫಾಸ್ಟ್‌ಟ್ಯಾಗ್‌ /ಹೆದ್ದಾರಿ ಸುಂಕ 
ವಿನಾಯಿತಿ ಪಾಸ್‌ 
ಪಡೆದುಕೊಳ್ಳುಬಹದು; 


ಸಡಸ್ಕರು ಹಾಗೂ ವಿಧಾನ ಪರಿಷತ್ತ್‌ 
ಸದಸ್ಯರುಗಳಿಗೆ ಒಂದು ವಾಹನಕ್ಕೆ ಸುಂಕ ವಿನಾಯಿತಿ 
ಹೊಂದಿರುವ AStag ಅನ್ನು ಆಯಾ ರಾಜ್ಯದಲ್ಲಿ ಸಂಚರಿಸಲು 
ಹಾಗೂ ಲೋಕಸಭಾ ಸದಸ್ಯರುಗಳ 1 ವಾಹನಕ್ಕೆ ಆಯಾ 
ರಾಜ್ಯದಲ್ಲಿ ಹಾಗೂ ಮತ್ತೊಂದು ನವದೆಹಲಿಯಲ್ಲಿ ಸಂಚರಿಸಲು 


ಇ) 


ವಿನಾಯಿತಿ 
ಇದುವರೆಗೂ 
ಕಾರಣ? 


ಫಾಸ್ಟ್‌ಟ್ಯಾಗ್‌ ಅನ್ನು 
ನೀಡದಿರುವುದಕ್ಕೆ 


ಸ್ಪೀಕೃತಿಯಾಗಿರುವ ವಿಧಾನಸಭೆ ಮತ್ತು ವಿಧಾನ ಪರಿಷತ್‌ 
ಸದಸ್ಯರ ಪಟ್ಟಿಯಂತೆ ೯ASt೩8 ನೀಡುವ ಬಗ್ಗೆ ಎನ್‌ಹೆಚ್‌ಎಐ 
ಕೇಂದ್ರ ಕಛೇರಿಯ ಅನುಮೋದನೆ ಪಡೆಯಲು ಕ್ರಮ ವಹಿಸಿದ್ದು, 
ಎನ್‌ಹೆಚ್‌ಎಐ ಕೇಂದ್ರ ಕಛೇರಿಯಿಂದ ಈಗಾಗಲೇ 20 ವಿಧಾನ 
ಪರಿಷತ್‌ ಸದಸ್ಯರ ವಾಹನಗಳಿಗೆ ಶುಲ್ಕ ವಿನಾಯಿತಿ ಹೊಂದಿರುವ 


FAStag ನೀಡಲು ಅನುಮೋದನೆಯಾಗಿದ್ದು, ಇನ್ನುಳಿದ ಗಣ್ಯ 


ವ್ಯಕ್ತಿಗಳ ವಾಹನಗಳಿಗೆ AStag ವಿತರಿಸಲು ಕ್ರಮ 
ವಹಿಸಲಾಗುತ್ತಿದೆ ಎಂದು ಪ್ರಾಂತೀಯ ಎನ್‌ಹೆಚ್‌ಎಐ 


ಸಂಖ್ಯೆೇಲೋಳಇ 51 ಸಿಎನ್‌ಹೆಚ್‌ 2020(%) 


(ಗೋವ್ರಿಪ'ಎಂ. ಕಾರಜೋಳ) 
ಉಪ ಮುಖ್ಯಮಂತ್ರಿ, ಲೋಕೋಪಯೋಗಿ ಮತ್ತು 
ಸಮಾಜ ಕಲ್ಯಾಣ ಇಲಾಖೆ 


